ಲ 


ಕರ್ನಾಟಕ ವಿದಾನ ಪರಿಷತ್ತು 


ಸದಸ್ಕರ ಹೆಸರು : ಶ್ರೀ ಎನ್‌. ಅಪ್ಪಾಜಿ ಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1493 
ಉತ್ತರಿಸಬೇಕಾದ ದಿನಾಂಕ ; 17.03.2021. 


ಚಿ 


ಮಾನ್ಯ ಪಶುಸಂಗೋಪನೆ ಸಚಿವರು. 


ಘತ್ತಕಗಳು 


elle) 


ಇತ್ತೀಚೆಗೆ ರಾಜ್ಯದಲ್ಲಿ ' ಜಾನುವಾರುಗಳಿಗೆ 
ನೀಡಲಾಗುತ್ತಿರುವ ಲಸಿಕೆಗಳು ನಕಲಿಯಿಂದ ಕೂಡಿದ್ದು, 
ಇದರಿಂದಾಗಿ ಜಾನುವಾರುಗಳು ಮೃತಪಟ್ಟ ವರದಿಗಳು: 


ಸರ್ಕಾರದ ಗಮನಕ್ಕೆ ಬಂದಿದೆಯೇ: : 


ಇತ್ತೀಚೆಗೆ ರಾಜ್ಯದಲ್ಲಿ ಜಾನುವಾರುಗಳಿಗೆ ರಾಷ್ಟ್ರೀಯ ಜಾನುವಾರು ರೋಗ 


ನಿಯಂತ್ರಣ ಕಾರ್ಯಕ್ತಮ (ational Animal Disease Control 
Program- (NADCP) Gದಡಿಯಲ್ಲಿ ನೀಡಲಾದ ಮೊದಲನೇ ಸುತ್ತಿನ "ಕಾಲು 
ಬಾಯಿ ರೋಗ ಲಸಿಕೆಯು ಲಸಿಕಾ ಗುಣಮಟ್ಟ ಪರೀಕ್ಷೆಯಲ್ಲಿ ಪೂರಕೆ 
ಗುಣಮಟ್ಟವನ್ನು ಹೊಂದಿಲ್ಲವೆಂದು (Sub Standard Vaccine) ಕೇಂದ್ರ 
ಸರ್ಕಾರದಿಂದ ವರದಿ ಬಂದಿರುತ್ತದೆ. W | 
ಸದರಿ ಸುತ್ತಿನ ಕಾಲು ಬಾಯಿ ರೋಗ ಲಸಿಕಾ ಕಾರ್ಯಕ್ರಮದ ಅವಧಿಯಲ್ಲಿ 
ರಾಜ್ಯದಲ್ಲಿ 9769317 ಜಾನುವಾರುಗಳಿಗೆ ಲಸಿಕೆ ಹಾಕಲಾಗಿದ್ದು, ಸಾಮಾನ್ಯವಾಗಿ ಪ್ರಿ 
ಸುತ್ತಿನಲ್ಲಿ ವ್ಯತಿರಿಕ್ತ ಪರಿಣಾಮ ಸಂಭವಿಸುವಂತೆ ಈ ಸುತ್ತಿನಲ್ಲಿಯೂ ಸಹ 108 
ಲಸಿಕಾ ವ್ಯತಿರಿಕ್ತ ಪರಿಣಾಮಗಳು ಉಂಟಾಗಿದ್ದು, ಇವುಗಳಲ್ಲಿ 68 ಜಾನುವಾರುಗಳಲ್ಲಿ 


ಗರ್ಭಪಾತ ಮತ್ತು 18 ಜಾನುವಾರುಗಳಲ್ಲಿ ಮರಣ ಸಂಭವಿಸಿರುತ್ತದೆ. ಸಂಬಂಧಿಸಿದ 


ಎಲ್ಲಾ ದಾಖಲಾತಿಗಳನ್ನು ಅಮಬಂಧ-1 ರಲ್ಲಿ ನೀಡಲಾಗಿದೆ. 


ಕಳೆದ ಮೂರು 


ಹಾಗಿದ್ದಲ್ಲಿ, ವರ್ಷಗಳಿಂದ 
ಜಾನುವಾರುಗಳ ಕಾಯಿಲೆಗೆ ಸಂಬಂಧಿಸಿದಂತೆ 
ಲಸಿಕೆಗಳನ್ನು ಸರಬರಾಜು ಮಾಡಿದ ಕಂಪನಿ 


ಯಾವುದು: (ವಿವರ ನೀಡುವುದು) 


2018-19 ಮತ್ತು 2019-20 ರಲ್ಲಿ ನಡೆಸಲಾದ 14 ರಿಂದ 16 ನೇ ಸುತ್ತುಗಳ ಕಾಲು 
ಬಾಯಿ ರೋಗ ಲಸಿಕಾ ಕಾರ್ಯಕ್ರಮಕ್ಕೆ ಮೆ. ಬಯೋವೆಟ್‌ ಪೈವೇಟ್‌ ಲಿಮಿಟೆಡ್‌, 
ಮಾಲೂರು, ಕೋಲಾರ ಜಿಲ್ಲೆ ರವರು ಹಾಗೂ 2020-21ನೇ ಸಾಲಿಗೆ ಕೇಂದ್ರ 
ಸರ್ಕಾರದ. ಮುಖಾಂತರ ಮೆ. ಇಂಡಿಯನ್‌ ಇಮ್ಯುನಾಲಾಜಿಕಲ್ಸ್‌ ಹೈದರಾಬಾದ್‌ 
ಸಂಸ್ಥೆಯಿಂದ ಕಾಲು ಬಾಯಿ ರೋಗ ಲಸಿಕೆಯನ್ನು ಸರಬರಾಜು ಮಾಡಿರುತ್ತಾರೆ. - 


. ಸದರಿ ಸುತ್ತುಗಳಿಗೆ ಸರಬರಾಜಾದ ಕಾಲು ಬಾಯಿ ರೋಗ ಲಸಿಕಾ ವಿವರಗಳು 


ಈ ಕೆಳಕಂಡಂತಿವೆ. 
ಕ್ರಸಂ] ವರ್ಷ ಸುತ್ತು 1 ಕಾಲು ಬಾಯಿ ಲಸಿಕೆ 
ಸರಬರಾಜು ವಿವರಗಳು 
(ಡೋಸ್‌ ಲಕ್ಷಗಳಲ್ಲಿ): 
1 2018-19 14 105.00 
15 110.00 


tf 


2.- |2019-20 16 - 110.00 


3. }2020-21 1ನೇ 115.06 


(NADCP) |ಸುತ್ತು |ಕೇಂದ್ರ ಸರ್ಕಾರದಿಂದ | 
ಸರಬರಾಜಾಗಿರುತ್ತದೆ. 


ಒಟ್ಟು ಸರಬರಾಜಾದ ಲಸಿಕೆ 


440.06 ಲಕ್ಷ ಡೋಸ್‌ ಗಳು 


ಸದರಿ ಲಸಿಕೆಗಳ ಸರಬರಾಜು ಸಂಬಂಧ 
ಕಂಪನಿಯವರಿಗೆ ಪಾವತಿ ಮಾಡಿರುವ ಮೊತ್ತವೆಷ್ಟು; 


(ವಿವರ ನೀಡುವುದು) 


ಲಸಿಕೆಗಳ ಸರಬರಾಜಿಗಾಗಿ 2018-15 ಮತ್ತು 2019-20 ನೇ ಸಾಲಿನಲ್ಲಿ ಒಟ್ಟು 
ರೂ.3529.65 ಲಕ್ಷಗಳನ್ನು ಪಾವತಿಸಿದ್ದು, ವಿವರಗಳು ಈ ಕೆಳಕಂಡಂತಿದೆ. 


ಕ್ರಸಂ | ಲಸಿಕೆ ದರ ಕಾಲು ಬಾಯಿ ಲಸಿಕೆ" 

ಪ್ರಮಾಣ | ಸರಬರಾಜಿಗೆ ಪಾವತಿಸಿದ 

ವ ಮೊತ್ತ (ರೂಗಳಲ್ಲಿ) ' 

1 | 10500. 819 ¥ 85995000 

110.00 855 94050000 

2. | 10.00 | 15.72 172920000 

3. 115.06 | ಕೇಂದ್ರ ಸರ್ಕಾರದಿಂದ 
ಪಾವತಿಸಲಾಗಿರುತ್ತದೆ 


ನಕಲು ಲಸಿಕೆಗಳನ್ನು ಸರಬರಾಜು ಮಾಡಿದ ಕಂಪನಿ 
ವಿರುದ್ಧ ಸರ್ಕಾರ ಕೈಗೊಂಡ ಕ್ರಮಗಳೇನು: 


2020-21ನೇ ಸಾಲಿನಲ್ಲಿ ಮೊದಲನೇ ಸುತ್ತಿನ ಕಾಲು ಬಾಯಿ ಲಸಿಕಾ. 
ಕಾರ್ಯಕ್ರಮದ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರವು ಕಾರ್ಯಕ್ರಮದ (Program 
Logistic Agency (PLA) ದ ನಾಫೆಹ್‌ (NAFED) ಮುಖಾಂತರ 
ಮೆ. ಇಂಡಿಯನ್‌ ಇಮ್ಯುಮೋಲಾಜಿಕಲ್ಸ್‌ ಹೈದರಾಬಾದ್‌ ಸಂಸ್ಥೆಯಿಂದ ಕಾಲು. 
ಬಾಯಿ ರೋಗ ಲಸಿಕೆಯನ್ನು ಸರಬರಾಜು ಮಾಡಿದ್ದು, ಸರಬರಾಜಾದ ಲಸಿಕೆಯು 
ಲಸಿಕಾ ಗುಣಮಟ್ಟ ಪರೀಕ್ಷೆಯಲ್ಲಿ ಪೂರಕೆ ಗುಣಮಟ್ಟವನ್ನು ಹೊಂದಿಲ್ಲವೆಂದು (Sub 
Standard Vaccine) ಕೇಂದ್ರ ಸರ್ಕಾರವು ತಿಳಿಸಿದ್ದು, ಇದರ ಬಗ್ಗೆ ಕೇಂದ್ರ 
ಸರ್ಕಾರದ ಮಟ್ಟದಲ್ಲಿ ಕಮಕ್ಕೆಗೊಳ್ಳಬಹುದಾಗಿದೆ. 


" ಪಸಂಮೀ ಇ-96 ಸಲೆವಿ 2021 


i 


ಅನುಬಂಧ- 1. 


1ನೇ ಸುತ್ತಿನ" ಕಾಲುಬಾಯಿ ರೋಗ ಲಸಿಕಾ eS ಸಂಧರ್ಭದಲ್ಲಿ ಲಸಿಕಾ ವ್ಯತಿರಿಕ್ತ 


ಪರಿಣಾಮದಿಂದ ಮರಣಿಸಿದ 1_ಗರ್ಬ್ಭಪಾ ತ್ರ ಹೊಂದಿದ ಜಾನುವಾರುಗಳ 'ವಿವರ 


:02-10-2021 ರಿಂದ 21-12-2021 


. ಕೆಸಂ ಜಿಲ್ಲೆಗಳು ಒಟ್ಟು ಲಸಿಕಾ ಚಿಕಿತ್ಸೆಗೆ ಸ್ಪಂದಿಸಿ ಗರ್ಭಪಾತ ಮರಣ 
ವ್ಯತಿರಿಕ್ತ | ಗುಣಮುಖವಾದ ಹೊಂದಿದ 
ಪರಿಣಾಮಗಳು | ಜಾನುವಾರುಗಳು | ಜಾನುವಾರುಗಳು 

1 ದಾವಣಗೆರೆ $8 7 1 0 
2 ಕೋಲಾರ 6 4 1 1 
3 | ಮಂಡ್ಯ NN 2 9 0 
4 ರಾಮನಗರ 27 0 26 1 
5 ಬೆಂಗಳೂರು ನಗರ 2 0 0 2 
-6 | ಚಾಮರಾಜನಗರ 2 0 0 2 
7 ತುಮಕೂರು 1 5 3 3 
8 ಬಳ್ಳಾರಿ 1 0 0 1 
9 ಜೆಂಗಳೂರು ಗ್ರಾಮಾಂತರ 25 3 22 0 
10 ಚಿಕ್ಕಬಳ್ಳಾಪುರ 4 0. 4 0 
1 ಮೈಸೂರು 8 1 1 6 
2 [ಚಿತ್ರದುರ್ಗ ರ ‘0 1 1 
3 ಶಿವಮೊಗ್ಗ ] 0 o 1 
ಒಟ್ಟು 108 22 68 18 


